ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಬೀಡಿ ಕಾರ್ಮಿಕರ ಕುರಿತು 
ಶ್ರೀ ಐವನ್‌ ಡಿ' ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
410 (538) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ರಾಜ್ಯದಲ್ಲಿ ಪ್ರಸ್ತುತ ಇರುವ ಬೀಡಿ ಕಾರ್ಮಿಕರ ಸಂಖ್ಯೆ ಎಷ್ಟು ; ಜಿಲ್ಲೆಯ ಯಾವ ಯಾವ 
ಭಾಗಗಳಲ್ಲಿ ಇದಾರೆ ; (ವಿವರ ನೀಡುವುದು) 


(ಆ) ಬೀಡಿ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳವ ಬೀತಿಯಲ್ಲಿದ್ದು, ಈ ಬಗ್ಗೆ ಪರ್ಯಾಯ ಯೋಜನೆ 
ಸರ್ಕಾರದ ಮುಂದಿದೆಯೇ ; (ವಿವರ ನೀಡುವುದು) 


(ಇ) ಬೀಡಿ ಕಾರ್ಮಿಕರಿಗೆ ಬೋನಸ್‌ ಮತ್ತು ತುಟ್ಕಿಭತ್ಯೆ ಪಾವತಿಸದೆ ಮಾಲೀಕರು ತೊಂದರೆ 
ನೀಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಈ ಬಗ್ಗೆ ಕೈಗೊಂಡ ಕ್ರಮಗಳೇನು; 
(ವಿವರ ನೀಡುವುದು) 


(ಈ) ಬೀಡಿ ಕಾರ್ಮಿಕರಿಗೆ ಪ್ರತ್ಯೇಕ ವಸತಿ ನಿವೇಶನಗಳನ್ನು ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ ? 


